ಕರ್ನಾಟಕ ವಿಧಾನ ಪರಿಷತು 


ಶ್ರೀ ಕೆ ಹರೀಶ್‌ ಕುಮಾರ್‌ 


ರಾಜ್ಯದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರ 
ವ್ಯಾಪ್ತಿಗೆ ಒಳಪಟ್ಟ A, 8, ೮ ದರ್ಜೆಯ 
ದೇವಸ್ಥಾನಗಳಲ್ಲಿ ವಂಶ ಪಾರಂಪರ್ಯವಾಗಿ 
ದೇವರ ಪೂಜೆ ಮಾಡಿಕೊಂಡು ಬಂದಿರುವ 
ಅರ್ಚಕರನ್ನು ತಮ್ಮ ಸ್ವಹಿತ ಶಕ್ತಿಯ 
ಸಲುವಾಗಿ ವ್ಯವಸ್ಥಾಪನಾ ಸಮಿತಿಯವರು 
ಬದಲಾಯಿಸುತ್ತಿದ್ದು, ಇದರಿಂದ 
ಅನುವಂಶಿಕವಾಗಿ ಅರ್ಚಕ ವೃತ್ತಿಯನ್ನು 
ನಂಬಿಕೊಂಡು ಬಂದ್ಧಿರುವ ಅರ್ಚಕ 
ಕುಟುಂಬದವರಿಗೆ ಜೀವನ ನಿರ್ವಹಣೆಗೆ 
ತುಂಬಾ ತೊಂದರೆಯಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಬಂದಿರುವುದಿಲ್ಲ. 


ಬಂದಿದ್ದಲ್ಲಿ ಈ ವಿಚಾರದಲ್ಲಿ ಸೂಕ್ತ ನಿರ್ಧಾರ 
ಕೈಗೊಂಡು ಅನುವಂಶಿಕ ಹಕ್ಕುಗಳನ್ನು 
ರಕ್ಷಿಸುವಲ್ಲಿ ಸ್ಮಾರವು ಸೂಕ್ಷ ಕ್ರಮ 
ಕೈಗೊಳ್ಳುವುದೇ? 


ಸಂಖ್ಯೆ: ಕಂಇ 266 ಮುಸಪ್ರ 2021 


(ಅಶಿಕಲಾ. ಆ. ಜೊಲ್ಲೆ) 
ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


ಹ 


